ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ. ಸಂಖ್ಯೆ | 299 


ಮಾನ್ಯ ಸದಸ್ಯರ ಹೆಸರು ಶ್ರೀ ಕೆ.ಪಿ.ನಂಜುಂಡಿ ವಿಶ್ವಕರ್ಮ 
ಉತ್ತರಿಸಬೇಕಾದ ದಿನಾಂಕ . [03.02.2021 
ಉತ್ತರಿಸುವ ಸಜಿವರು ಹಿಂದುಳಿದ ವರ್ಗಗಳ ಕಲ್ಯಾಣ ಸಜಿವರು. 
[5 ಪ್ರಶ್ನೆ ಉತ್ತರ 
ಸಂ _ _| 
ಅ) ಹಿಂದುಳಿದ ವರ್ಗಗಳ ಹಿಂದುಳಿದ ವರ್ಗಗಳ ಮೀಸಲಾತಿಯನ್ನು 


ಪಟ್ಟೆಯಲ್ಲಿ 'ಪ್ರವರ್ಗ-1' ರಲ್ಲಿ 95|ಶ್ರೀ ಚಿನ್ನಪರೆಡ್ಲಿ ವರದಿ ಹಾಗೂ ಶ್ರೀ 
ಜಾತಿಗಳಿದ್ದು ಈ ಜಾತಿಗಳಿಗೆ ಕೇವಲ | ವೆಂಕಟಸ್ವಾಮಿ ಆಯೋಗದ ವರದಿಯ 
4% ಮೀಸಲಾತಿ ನೀಡಲಾಗಿದೆ. | ಆಧಾರದ ಮೇಲೆ ಪ್ರವರ್ಗವಾರು ಮೀಸಲಾತಿ 
ಆದರೆ 'ಪ್ರವರ್ಗ-2೭ಎ' ನಲ್ಲಿ 102|ನಿಗಧಿಪಡಿಸಲಾಗಿರುತ್ತದೆ. 

ಜಾತಿಗಳಿಗೆ 15% ಮೀಸಲಾತಿ ಇದ್ದು 
ಈ ಎರಡು ಪ್ರವರ್ಗಗಳಲ್ಲಿರುವ 
ಮೀಸಲಾತಿ ವ್ಯತ್ಯಾಸ 11 ಇರುವುದು 
ಸರ್ಕಾರದ ಗಮನಕ್ಕೆ ಬಂದಿದೆಯೇ: 
| ಇದಕ್ಕೆ ಕಾರಣವೇನು? 


ಸಂಖ್ಯೆ:ಹಿ೦ವಕ 27 ಬಿಸಿಎ 2021 


(ಕೋಟಾ NR 


ಮುಜರಾಯಿ ಮತ್ತು ಹಿಂದುಳಿದ ವರ್ಗಗಳ 
ಕಲ್ಯಾಣ ಸಚಿವರು 


